ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ಏಪ್ರಿಲ್ ೩೦ , ೨೦೧೫ ( ವೈಶಾಖ ೧೦, ಶಕ ವರ್ಷ ೧೯೩೭) 
Bengaluru , Thursday , April 30 , 2015 ( Vaishakha 10 , Shaka Varsha 1937 ) 


ಸಂಚಿಕೆ ೧೮ 
Issue 18 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINITRATIVE REFORMS SECRETARIAT 

NOTIFICATION 
No . DPAR 1123 SAS 2014 , Bengaluru , dated 24th December, 2014 . 


Shri. V . Anbu Kumar, IAS (KN :2004 ). Deputy Commissioner, Hassan District is transferred with immediate effect and posted 
until further orders as Commissioner , Backward Classes Welfare Department, Bengaluru vice Shri. S. Ziyaulla , IAS transferred . 


Shri. Hemaji Naik , JAS (KN :2004 ), Deputy Commissioner , Chitrudurga District is transferred with immediate effect and his 
services are placed at the disposal of Urban Development Department for being posted until further orders as Additional Commissioner, 
Bruhut Bengaluru Mahanagara Palike , Bengaluru in the existing vacancy . 


The services of Shri. S . A. Jeelani, /AS (KN :2004 ), Managing Director, Karnataka Silk Marketing Board (KSMBL ), Bengaluru 
are withdrawn from Horticulture & Sericuiture Department with immediate effect and posted until further orders as Chief Executive 
Officer, Karnataka Stale Wakf Board , Bengaluru in the existing vacancy. 


The services of Shri. Umesh Kusugal, IAS (KN :2005), Managing Director, North Western Karnataka Road Transport 
Corporation (NWKRTC )" Hubballi are withdrawn from Transport Department with immediate effect and posted until further orders as 
Deputy Commissioner, Hassan District vice Shri. V . Anbu Kumar, IAS transferred. 


Shri. S . Ziyallilah . IAS (KN :2008 ), Commissioner, Backward Classes Welfare Department, Bengaluru is transferred with 
immediate effect and posted until further orders as Joint Secretary to Chief Minister in the existing vacancy. 


Shri. M .K . Sreerungaiah , IAS (KN :2010 ), Administrator, CADA, Bhadra, Shivamogga is transferred with immediate effect and 
posted until further orders as Deputy Commissioner, Chitradurga District vice Shri. Hemaji Naik , IAS transferred . 


PR, 374 


BY ORDER AND IN THE NAME OF THE GOVERNOR OF KARNATAKA 

U .H . Narayanaswamy 
Under Secretary to Government 


DP & AR (Services -I) 


( ೧೩೩ ) 


೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩೦ , ೨೦೧೫ 

ಭಾಗ ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 45 ಶಿಸನೇ 2015, ಬೆಂಗಳೂರು, ದಿನಾಂಕ : 07 - 03 -2015 
ಶ್ರೀ ಬ್ರಿಜೇಷ್ ಕಾಳಪ್ಪ, ಹಿರಿಯ ವಕೀಲರು, ಮಾನ್ಯ ಸರ್ವೋಚ್ಛ ನ್ಯಾಯಾಲಯ ಇವರನ್ನು ನವದೆಹಲಿಯಲ್ಲಿ ಕರ್ನಾಟಕ ಸರ್ಕಾರದ ಕಾನೂನು 
ಸಲಹೆಗಾರರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. ಇವರ ಸೇವಾ ಷರತ್ತುಗಳು ಬಗೆಗೆ 
ನಂತರ ಆದೇಶವನ್ನು ಹೊರಡಿಸಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR- 375 

ಎಸ್. ನಾಗರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc-100 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಠಾಚಾರ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 7 ಸೆಅಸೆ 2015, ಬೆಂಗಳೂರು, ದಿನಾಂಕ : 3ನೇ ಜನವರಿ , 2015 
ಡಾ|| ಎನ್. ನಾಗಾಂಬಿಕಾ ದೇವಿ, ಭಾ . ಆ.ಸೇ , ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 
ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಡಾ|| ಶಾಲಿನಿ ರಜನೀಶ್, ಭಾ . ಆ. ಸೇ , ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ಹುದ್ದೆಯ ಅಧಿಕ ಪ್ರಭಾರದಿಂದ 
ಬಿಡುಗಡೆಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-376 

ಯು . ಹೆಚ್. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 1124 ಸೆಅಸೆ 2014 , ಬೆಂಗಳೂರು, ದಿನಾಂಕ : 16ನೇ ಜನವರಿ , 2015 
ಶ್ರೀ ಎಂ .ಕೆ. ಅಯ್ಯಪ್ಪ, ಭಾ . ಆ. ಸೇ ., ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು , ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಖಾಲಿ ಇರುವ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ 
ನಿಯಮಿತ ( ಕೆ.ಎಸ್.ಎಸ್. ಐ . ಡಿ. ಸಿ), ಬೆಂಗಳೂರು ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-377 

ಯು . ಹೆಚ್ . ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -1). 


PERSONNEL AND ADMINITRATIVE REFORMS SECRETARIAT 

NOTIFICATION 
No : DPAR 65 SAS 2015 , Bengaluru , dated 24th January, 2015 . 
Shri: Bharat Lal Meena, IAS (KN : 1985), Principal Secretary to Government, Agriculture Department is transferred with 
immediate effect and posted until further orders as Principal Secretary to Government, Education Department (Higher Education ) vice 
Dr. Rajneesh Goel, IAS transferred . 

Dr. Rajneesh Goel, [AS (KN : 1986 ), Principal Secretary to Government, Education Department (Higher Education ) is 
transferred with immediate effect and posted until further orders as Principal Secretary to Government, Women - & Child Development 
and Empowerment of Differently Abled and Senior Citizens Departmentrelieving Smt. M .V . Jayanthi, IAS of concurrent charge. 

Smt. UmaMahadevan , IAS (KN : 1992), waiting for posting is posted with immediate effect and until further orders as Secretary 
to Government, Agriculture Department vice Shri . Bharat Lal Meena, IAS transferred . 

The services of Smt. M .V . Savithri , IAS (KN :2001 ), Managing Director, Karnataka Public Lands Corporation Limited and E / 
Additional Secretary to Government, Revenue Department are withdrawn from Revenue Department with immediate effect and posted 
until further orders as Commissioner , SocialWelfare Department vice Shri. S. N . Jayaram , IAS transferred . 

Shri. B .M . Vijay Shankar, !AS (KN :2006 ), Commissioner, Employment and Training , is transferred with immediate effect and 
posted until further orders as Director,Women & Child Development Department vice Smt. N . T. Abroo , IAS transferred . 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩೦ , ೨೦೧೫ 


೧೩೫ 


Shri. Pommala Sunil Kumar, /AS (KN :2011), Senior Assistant Commissioner, Hosapete Sub -Division , Hosapete is transferred 
with immediate effect and posted until further orders as Chief Executive Officer, Zilla Panchayat, Yadgir in the existing vacancy . 


PR. 378 


BY ORDER AND IN THE NAME OF THE GOVERNOR OF KARNATAKA 

U . H . Narayanaswamy 
Under Secretary to Government 

DP & AR ( Services-I) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 92 ಸೆಅಸೆ 2015 , ಬೆಂಗಳೂರು, ದಿನಾಂಕ : 3ನೇ ಫೆಬ್ರವರಿ , 2015 
ಶ್ರೀ ಕಪಿಲ್ ಮೋಹನ್ ಭಾ . ಆ . ಸೇ ., ವ್ಯವಸ್ಥಾಪಕ ನಿರ್ದೇಶಕರು , ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ಹಣಕಾಸು ನಿಗಮ , ಬೆಂಗಳೂರು ಹುದ್ದೆಗೆ ಶ್ರೀಮತಿ ವಂದಿತಾ ಶರ್ಮ, ಭಾ . ಆ. ಸೇ . ಇವರನ್ನು ಅಧಿಕ ಪ್ರಭಾರದಿಂದ 
ಬಿಡುಗಡೆಗೊಳಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದರಿ ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR- 379 

ಯು . ಹೆಚ್ . ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 65 ಸೆಅಸೆ 2015 , ಬೆಂಗಳೂರು, ದಿನಾಂಕ : 4ನೇ ಫೆಬ್ರವರಿ , 2015 
ಶ್ರೀ ಡಿ.ಕೆ. ರವಿ ಭಾ . ಆ.ಸೇ ., ಅಪರ ಆಯುಕ್ತರು ( ಜಾರಿ ), ವಾಣಿಜ್ಯ ತೆರಿಗೆ ಇಲಾಖೆ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಶ್ರೀಮತಿ ಎಂ .ವಿ . ಸಾವಿತ್ರಿ, ಭಾ . ಆ. ಸೇ , ಇವರ ವರ್ಗಾವಣೆಯಿಂದ ತೆರವಾದ ವ್ಯವಸ್ಥಾಪಕ ನಿರ್ದೇಶಕರು ಸಾರ್ವಜನಿಕ 
ಜಮೀನುಗಳ ನಿಗಮ ನಿಯಮಿತ, ಬೆಂಗಳೂರು ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಹೆಚ್. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 1). 
PERSONNEL AND ADMINITRATIVE REFORMS SECRETARIAT 

NOTIFICATION 


PR-380 


No : DPAR 96 SAS 2015 Bengaluru , dated 3rd February, 2015 . 


Shri. Pavan Kumar Malapati, IAS (KN :2012), Assistant Commissioner, Sirsi Sub - Division , Sirsi, U .K . District is transferred with 
immediate effect and posted until further orders as Assistant Commissioner, Hosapete Sub - Division , Hosapete, Ballari District in the 


vacant post. 


Shri. Nagendra Honnali, on promotion to KAS (Junior Scale), under orders of transfer as Commissioner, City Municipal 
Council, Karwar is posted with immediate effect and until further orders as Assistant Commissioner , Sirsi Sub - Division , Sirsi, U .K .. 
District vice Shri. Pavan Kumar Malapati, IAS transferred . 


BY ORDER AND IN THE NAME OF THE GOVERNOR OF KARNATAKA 


PR. 381 


U . H . Narayanaswamy 
Under Secretary to Government 

DP & AR (Services-1) 


೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩೦, ೨೦೧೫ 

ಭಾಗ ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 98 ಸೆಅಸೆ 2015 , ಬೆಂಗಳೂರು, ದಿನಾಂಕ : 4ನೇ ಫೆಬ್ರವರಿ , 2015 
ಶ್ರೀ ವಿ . ಅನ್ನುಕುಮಾರ್, ಭಾ . ಆ . ಸೇ ., ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀಮತಿ ಎಂ .ವಿ . ಸಾವಿತ್ರಿ, ಭಾ .ಆ. ಸೇ . ಇವರು ಚುನಾವಣಾ ಕರ್ತವ್ಯದಿಂದ ಹಿಂತಿರುಗುವವರೆಗೆ ಆಯುಕ್ತರು, 
ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-382 

ಯು . ಹೆಚ್. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 42 ಸೆಅಸೆ 2015 , ಬೆಂಗಳೂರು, ದಿನಾಂಕ : 4ನೇ ಫೆಬ್ರವರಿ , 2015 
ದಿನಾಂಕ : 28 - 10 -2014ರಲ್ಲಿ ಸಂ . ಸಿಆಸುಇ 904 ಸೆಅಸೆ 2014ರ ಅಧಿಸೂಚನೆಯಲ್ಲಿ ಶ್ರೀ ಎ. ಎಂ . ಕುಂಜಪ್ಪ, ಭಾ . ಆ. ಸೇ ., ಜಿಲ್ಲಾಧಿಕಾರಿ, 
ಚಾಮರಾಜನಗರ ಜಿಲ್ಲೆ ಇವರನ್ನು ಪ್ರಾದೇಶಿಕ ಆಯುಕ್ತರು , ಮೈಸೂರು ವಿಭಾಗ, ಮೈಸೂರು ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿರುವುದನ್ನು ಮಾರ್ಪಡಿಸಿ, 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ, ಮೈಸೂರು ಹುದ್ದೆಯ ಸಮವರ್ತಿತ 
ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR- 383 

ಯು . ಹೆಚ್. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 1). 


PERSONNEL AND ADMINITRATIVE REFORMS SECRETARIAT 

NOTIFICATION 
No : DPAR 87 SAS 2015 , Bengaluru , dated 30th January, 2015 . 


The services of Shri. S. N . Jayaram , IAS (KN :94 ), under orders of transfer are placed at the disposal : of Animal - Husbandry 
and fisheries Department for being posted until further orders as Managing Director , Karnataka Co -operative Milk Producer s Federation 
Limited (KMF)., Bengaluru , vice Shri. A S . Premanath , retiring from service Oil superannuation on 31 -1- 2015 . 


Government hereby declare u/r 9 : of IAS (Pay ) Rules , 2007 that the post of Managing Director, Karnataka Co-operative Milk 
Producer s Federation Limited (KMF ), Bengaluru in the Supertime Scale of IAS is equivalentin status and responsibilities to the Cadre 
post of Commissioner for Public Instruction , Bengaluru included in Schedule IIA to the said Rules. 

BY ORDER AND IN THE NAME OF THE GOVERNOR OF KARNATAKA 
PR . 384 

U .H . Narayanaswamy 
Under Secretary to Government 

DP & AR (Services -I) 


PERSONNEL AND ADMINITRATIVE REFORMS SECRETARIAT 

NOTIFICATION 
No : DPAR 150 SAS 2015 , Bengaluru , dated 6th March , 2015. 
Smt. N . T. Abroo , !AS (KN :2008), Waiting for posting is posted with immediate effect and until further orders as Deputy 
Secretary to Government, Infrastructure Development Department in the existing downgraded vacancy caused due to retirement of Smt. 
Sujothy Muthanna . 

BY ORDER AND IN THE NAME OF THE GOVERNOR OF KARNATAKA 
PR . 385 

U .H . Narayanaswamy 
Under Secretary to Government 

DP & AR (Services -1) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩೦, ೨೦೧೫ 

೧೩೭ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 180 ಸೆಅಸೆ 2015, ಬೆಂಗಳೂರು, ದಿನಾಂಕ : 5ನೇ ಫೆಬ್ರವರಿ, 2015 
ಶ್ರೀ ಮಂಜುನಾಥ್ ನಾಯಕ್, ಭಾ . ಆ .ಸೇ . ಜಿಲ್ಲಾಧಿಕಾರಿ, ಹಾವೇರಿ ಜಿಲ್ಲೆ ಇವರನ್ನು ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ವಿಭಾಗ ಹುದ್ದೆಯ 
ಸಮವರ್ತಿತ ಪ್ರಭಾರದಿಂದ ಬಿಡುಗಡೆಗೊಳಿಸಿ, ಶ್ರೀ ಜಿ. ಕುಮಾರ್ ನಾಯಕ್, ಭಾ . ಆ.ಸೇ , ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುಚ್ಛಕ್ತಿ ಪ್ರಸರಣ 
ನಿಗಮ ನಿಯಮಿತ (ಕೆ. ಪಿ. ಟಿ . ಸಿ. ಎಲ್), ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಾದೇಶಿಕ 
ಆಯುಕ್ತರು , ಬೆಳಗಾವಿ ವಿಭಾಗ, ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

- ಶ್ರೀ ಎ. ಎಂ . ಕುಂಜಪ್ಪ , ಭಾ . ಆ . ಸೇ ., ಜಿಲ್ಲಾಧಿಕಾರಿ, ಚಾಮರಾಜನಗರ ಜಿಲ್ಲೆ ಇವರನ್ನು ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ ಹುದ್ದೆಯ 
ಸಮವರ್ತಿತ ಪ್ರಭಾರದಿಂದ ಬಿಡುಗಡೆಗೊಳಿಸಿ, ಶ್ರೀ ಎಸ್.ಎಸ್. ಪಟ್ಟಣಶೆಟ್ಟಿ, ಭಾ . ಆ.ಸೇ , ಆಯುಕ್ತರು, ಆಹಾರ ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಇಲಾಖೆ , ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪ್ರಾದೇಶಿಕ ಆಯುಕ್ತರು, ಮೈಸೂರು 
ವಿಭಾಗ ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-386 

ಯು . ಹೆಚ್ . ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 1). 
PERSONNEL AND ADMINITRATIVE REFORMS SECRETARIAT 

NOTIFICATION 
No : DPAR 871 SAS 2014 (1), Bengaluru , dated 2nd March , 2015 . 
Smt. P .I. Sreevidya , IAS (KN :2010 ), Waiting for posting is posted with immediate effect and until further orders as Chief 
Executive Officer , Zilla Panchayat , D .K . District ,Mangaluru vice Smt. Thulasi Maddineni, IAS proceeding on central deputation . 

BY ORDER AND IN THE NAME OF THE GOVERNOR OF KARNATAKA 
PR. 387 

U .H . Narayanaswamy 
Under Secretary to Government 

DP & AR (Services -1) 


1 , ಕೂಲಿ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 8 ಪೊಸಿಅ 2015, ಬೆಂಗಳೂರು, ದಿನಾಂಕ : 02 - 03 - 2015 
ಕರ್ನಾಟಕ ಪೊಲೀಸ್ ಕಾಯ್ದೆ 1963 (ಕರ್ನಾಟಕ ಕಾಯ್ದೆ 4, 1964) ಕಲಂ 20 ( ಡಿ) ರಲ್ಲಿ ಹೊಂದಿರುವ ಅಧಿಕಾರದನ್ವಯ ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ಸದಸ್ಯರುಗಳನ್ನು ನಾಗರೀಕ ಸಮಾಜದಿಂದ ಅವರ ಹೆಸರಿನ ಮುಂದೆ ನಮೂದಿಸಿದ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಸದರಿ 
ಕಾಯ್ದೆಯಲ್ಲಿ ಹಂಚಿಕೆ ಮಾಡಲಾದ ಕಾರ್ಯವನ್ನು ನಿರ್ವಹಿಸಲು ನೇಮಕ ಮಾಡಿ ಆದೇಶಿಸಿದೆ. 
ಕ್ರ. ಸಂ . ಜಿಲ್ಲೆಗಳ ಹೆಸರು 

ಅನುಮೋದಿಸಲಾದ ಹೆಸರು ಮತ್ತು ವಿಳಾಸ 
ಕೋಲಾರ ಜಿಲ್ಲೆ 

ಶ್ರೀ ಕೃಷ್ಣ, ವಕೀಲರು , ಜಿಲ್ಲಾ ಶಾಂತಿ ಸಮಿತಿ ಅಧ್ಯಕ್ಷರು , ಕೋಲಾರ ಜಿಲ್ಲೆ 

ಶ್ರೀ ವಿಶ್ವನಾಥ್, ನಿವೃತ್ತ ಪ್ರಾಂಶುಪಾಲರು, ಶ್ರೀನಿಕೇತನ, 23ನೇ ಅಡ್ಡರಸ್ತೆ , ಎಸ್. ಐ. ಟಿ. ಬಡಾವಣೆ, 
ತುಮಕೂರು ಜಿಲ್ಲೆ 

ತುಮಕೂರು- 572103 . 
3. | ದಾವಣಗೆರೆ ಜಿಲ್ಲೆ 

ಶ್ರೀ ದುರುಗೇಶ್, ವಕೀಲರು , 2ನೇ ಮುಖ್ಯರಸ್ತೆ, ಕೆ. ಟಿ . ಜೆ. ನಗರ , ದಾವಣಗೆರೆ 

ಡಾ|| ಮೃತ್ಯುಂಜಯ ಪಿ ಕುಲಿನೂರ್‌, ನಂ . 3 , ಡ್ಯಾಮ್ ಡನ್ ಅಪಾರ್ಟ್‌ಮೆಂಟ್ಸ್ , 2ನೇ ಅಡ್ಡರಸ್ತೆ , 
ಮೈಸೂರು ಜಿಲ್ಲೆ 

ಕುವೆಂಪುನಗರ , ಮೈಸೂರು 
| ಚಾಮರಾಜನಗರ ಜಿಲ್ಲೆ 

ಪ್ರೋ ಜಿ.ಎಸ್. ಜಯದೇವ್, ದೀನಬಂಧು ಮಕ್ಕಳ ಮನೆ ಅರಣ್ಯ ನರ್ಸರಿ ಹಿಂಭಾಗ, 
ಚಾಮರಾಜನಗರ - 571313 | 

ಶ್ರೀ ಬಾಬಜನ್ ಬಡೇಸಾಬ್ ನಾನ್‌ಹ್ಯಾಲ್ , ನಂ . 1316/3, ಪಿ. ಬಿ. ರಸ್ತೆ, ನೆಹರು ಮಾರ್ಕೆಟ್, 
6. ಹಾವೇರಿ ಜಿಲ್ಲೆ 

ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ . 

ಡಾ|| ವಿರೂಪಾಕ್ಷಿ ಎಸ್. ಸಧುನವರ್, ಶಿವಗಂಗ ಕೃಪಾ, ಮೃತ್ಯುಂಜಯ ನಗರ, ಬೈಲಹೊಂಗಲ, 
ಬೆಳಗಾವಿ ಜಿಲ್ಲೆ 

ಬೆಳಗಾವಿ - 591102 


೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩೦, ೨೦೧೫ 


ಭಾಗ ೨ 


ಧಾರವಾಡ ಜಿಲ್ಲೆ 


೨ . | ಬೀದರ್ ಜಿಲ್ಲೆ 


ಶ್ರೀ ಮಲ್ಲಿಕಾರ್ಜುನ ಬಿ ಬೂಶಡ್ , ಗೌರಿ ಸಂಗಮ , ವಿವೇಕಾನಂದ ಆಸ್ಪತ್ರೆ ಹತ್ತಿರ, ದೇಶಪಾಂಡೆ 
ನಗರ, ಹುಬ್ಬಳ್ಳಿ - 580029 . 
ಡಾ || ಎಸ್ .ಆರ್. ಹನುಮಶೆಟ್ಟಿ, ಹೆಚ್. ನಂ . 8 - 11 - 114 , ಫಾರೆಸ್ಟ್ ಆಫೀಸ್ ಹತ್ತಿರ , ಕೆ. ಪಿ . ಟಿ . ಸಿ.ಎಲ್. 
ರಸ್ತೆ, ಬೀದರ್ - 585401 
| ಶ್ರೀ ಅಯ್ಯಪ್ಪ, ಮ . ನಂ . 4 - 4 -101/78 , ಝಹೀರಬಾದ್ , ರಾಯಚೂರು 


10. | ರಾಯಚೂರು ಜಿಲ್ಲೆ 


PR - 388 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, (ಪೊಲೀಸ್ ಸೇವೆಗಳು – ಬಿ). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಆಕುಕ 155 ಪಿಐಎಂ 2014, ಬೆಂಗಳೂರು, ದಿನಾಂಕ : 11 - 03 -2015 
ಡಾ | ವಿ. ಪಿ. ಸತೀಶ್, ಹಿರಿಯ ವೈದ್ಯಾಧಿಕಾರಿ ( ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ), ಆಯುಷ್ ನಿರ್ದೇಶನಾಲಯ , ಬೆಂಗಳೂರು 
(ವೇತನ ಶ್ರೇಣಿ ರೂ . 30,400 -51,300 ) ಇವರಿಗೆ ವೇತನ ಶ್ರೇಣಿ ರೂ . 36,300 - 53,850ರ ಉಪ ನಿರ್ದೇಶಕರು ( ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ) ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ, ಆಯುಷ್ ನಿರ್ದೇಶನಾಲಯದಲ್ಲಿ ಖಾಲಿಯಿರುವ ಉಪ ನಿರ್ದೇಶಕರು ( ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ), ಹುದ್ದೆಗೆ ಕೂಡಲೇ ಜಾರಿಗೆ 
ಬರುವಂತೆ ಸ್ಥಳ ನಿಯುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ , 

( ಭಾ . ವೈ . ಪ . ಮತ್ತು ಸಮನ್ವಯ). 


PR- 389 


HIGH COURT OF KARNATAKA 

NOTIFICATION 

No : HCE . 187 /2015 , Bengaluru , Dated 3rd March , 2015 . 
Smt. S . Vijaya Kumari, Assistant Registrar of this office is granted Earned Leave for 06 days from 19.01. 2015 to 24.01.2015 
(bdi) on medical grounds with permission to avail generalholidays on 25 .01.2015 and 26 .01.2015 and to leave the head quarters during 
the above leave period . 

Smt. M .H . Umaveni, Assistant Registrar of this office is placed incharge of the duties of the above said officer during the 
above said period . 
Smt. S . Vijaya Kumari, Assistant Registrar of this office is reposted to the samepost on expiry of the said period . 

BY ORDER 
PR . 390 

G . SHAMBANNA 

Assistant Registrar , 

High Court of Karnataka, Bangalore . 
HIGH COURT OF KARNATAKA 


NOTIFICATION 


No . HCE . 1173 /2014 , Dated: 05th March 2015, 


Smt. M . H . Umaveni, Assistant Registrar of this office is granted earned leave for 02 day on 27.11. 2014 and 18 .12. 2014 on 
private affairs. 


Further, Smt. S . Vijaya Kumari, Assistant Registrar of this office is placed in charge of the duties of the above said officer 
during the above leave period . 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೩೦, ೨೦೧೫ 


026 


Smt. M . H . Umaveni, Assistant Registrar of this office is reposted to the same post on expiry of the said period . 

BY ORDER 
PR . 391 

G .SHAMBANNA 

Assistant Registrar, 

High Court ofKarnataka, Bangalore. 
HIGH COURT OF KARNATAKA 

NOTIFICATION 

No. HCE. 1074/2014, Dated : 05th March 2015 . 
Smt. M . V . Sheela , Assistant Registrar (Secretarial Services of this office is granted Earned Leave for 06 days from 
09.09. 2014 to 12 . 09. 2014 and on 18 .09 .2014 and 19 .09.2014 on private affairs with permission to avail general holidays on 13. 09. 2014 
and 14 .09. 2014 . 

Smt. M . Nethravathi, Typist of this office is placed in charge of the duties of the above said officer during the above said leave 
period 

Smt. M .V . Sheela , Assistant Registrar (Secretarial Services) of this office is reposted to the same post on expiry of the said 
period . 

BY ORDER 
PR . 392 

G . SHAMBANNA 

Assistant Registrar , 

High Court of Karnataka, Bangalore . 
HIGH COURT OF KARNATAKA 

NOTIFICATION 

No . HCE. 1378 /2014 , Dated : 04th March 2015 . 
Smt. S . Baby Janaki, Assistant Registrar of this office is granted Earned Leave for 02 days on 22 . 12 .2014 and 23. 12.2014 on 
private affairs. 

Smt. D . Aruna Kumari, Assistant Registrar of this office is placed incharge of the duties of the above said officer during the 
above said period . 
Smt. S . Baby Janaki, AssistantRegistrar of this office is reposted to the same post on expiry of the said period. 

BY ORDER 
PR . 393 

G .SHAMBANNA 

Assistant Registrar, 
High Court of Karnataka , Bangalore . 


HIGH COURT OF KARNATAKA 

NOTIFICATION 

No . HCE . 165 /2014 , Dated : 05th March 2015 . 
Smt. Bharathidevi K . Korlahalli, Assistant Registrar (Secretarial Services ) of this office is granted Earned Leave for 01 day on 
26 . 12 . 2014 on private affairs with permission to avail vacation Saturday on 27 . 12 . 2014 and general holiday on 28 . 12 .2014 and to leave 
the head quarters . 

Smt. Anitha, Assistant Registrar (Secretarial Services) of this office is placed in charge of the duties of the above said officer 
during the above said leave period 

Smt. Bharathidevi K . Korlahalli, Assistant Registrar (Secretarial Services ) of this office is reposted to the same post on expiry 
of the said period . 

BY ORDER 
PR . 394 

G . SHAMBANNA 

Assistant Registrar, 
High Court of Karnataka, Bangalore . 


HIGH COURT OF KARNATAKA 

NOTIFICATION 

No. HCE 186 /2015 , Dated : 17th March 2015 . 
Smt. B .J. Savitha , Assistant Registrar (Secretarial Services) of this office is granted Earned Leave for 24 days on 18 .12. 2014 
and from 27.01.2015 to 18 .02. 2015 (bdi) on private affairs . 

Smt.B . N . Vijayalakshmi and Smt. N . Triveni, AssistantRegistrars ( Secretarial Services ) of this office are placed incharge of the 
duties of the above said officer during the above said period . 


R .N .I. No. KARBIL /2001/47147 POSTAL REGN . No . RNP /KA /BGS/2202/2014- 16 
Licensed to post without prepayment WPP No . 297 


080 


FDF :37 ODZIE , TO DIJOO , Joer 20, 90098 


ಭಾಗ ೨ 


Smt. B . J. Savitha , Assistant Registrar ( Secretarial Services ) of this office is reposted to the same post on expiry of the said 


period . 


PR . 395 


BY ORDER 
G . SHAMBANNA 

Assistant Registrar, 
High Court of Karnataka, Bangalore . 


HIGH COURT OF KARNATAKA 

NOTIFICATION 

No. GOB (1) 21(11)/2015 , DATED : 12. 03. 2015 . 
In partialmodification of this office notification of even number dated 20 .09. 2014 , the Presiding Officer of the court of the 
Senior civil Judge , Kundapura , is concurrently appointed as the Presiding Officer of the court of the Addl. Civil Judge & JMFC , 
Kundapura , during the leave period of Smt. Vijetha Pinky D sa , Addl. Civil Judge & JMFC , Kundapura , i.e . from 13 .02.2015 till 
commencement office hours on 02 .03.2015 . 

BY ORDER OF THE HIGH COURT 
PR . 397 

P . N DESAI 

Registrar (Judicial). 
HIGH COURT OF KARNATAKA 

NOTIFICATION 

No . GOB (1) 19 (25 )/2015 , DATED : 18.03.2015 . 
The Presiding Officer of the court of the Senior Civil Judge and CJM ., Chamarajangar , is concurrently appointed as the 
Presiding Officer of the court of the District and Sessions Judge , Chamarajanagar, during the leave period of Sri. V .G . Savadkar, District 
and Sessions Judge , Chamarajanagar, i.e. from after office hours of 04 .04 . 2015 till commencement of office hours of 22.04 .2015 (bdi). 

BY ORDER OF THE HIGH COURT 
PR . 398 

P . N DESAI 
Registrar (Judicial). 


HIGH COURT OF KARNATAKA 

NOTIFICATION 

No.GOB (1) 1/ 2015 , DATED : 18TH MARCH , 2015 . 
Smt. Khazi Jaibunnisa Mohiuddin , | Addl. District and Sessions Judge, Tumakuru , is transferred and posted as Prl. District 
and Sessions Judge , Shivamogga (Vice Sri . S . B . Angadi - due to retire from service with effect from 31. 03.2015 ) in the interest of public 
service , to take effect from the afternoon of 31.03. 2015 . 

BY ORDER OF THE HIGH COURT, 
PR . 399 

B . A . PATIL 

Registrar General. 
HIGH COURT OF KARNATAKA 

NOTIFICATION 

No . GOB(1) 20 (03 )/2015 , DATED : 17.03.2015 . 
The Presiding Officer of the court of XVIII Addl. Chief Metropolitan Magistrate , Bengaluru , is concurrently appointed as the 
Presiding Officer of the court of VI Addl. Chief Metropolitan Magistrate , Bengaluru , during the leave period of Sri.Venkataramana Bhat, 
VI Addl. Chief Metropolitan Magistrate , Bengaluru , from 05 .03. 2015 to 20 .03 .2015 (bdi). 

BY ORDER OF THE HIGH COURT, 
PR . 400 

P .N . DESAI 

Registrar (Judicial). 
HIGH COURT OF KARNATAKA 

NOTIFICATION 

No . GOB (1) 20 (61)/2014 , DATED : 16 .03.2015 . 
Smt. Bhagya.K ., V Addl. Judge Court of Small Causes, Bengaluru is granted Earned Leave for 27 days from 02 .07.2014 to 
28 .07 .2014 (bdi) and suffixing General Holiday falling on 29.07 .2014 , on Medical grounds . 

The XV Addl. Judge Court of Small Causes , Bengaluru , has been placed in additional charge of the said court, during the 
above said period . 

Smt. Bhagya . K . V . Adell. Judge Court of Small Causes, Bengaluru , is re - posted to the same post on expiry of the above said 
leave period . 
PR . 401 

BY ORDER OF THE HIGH COURT , 

DEPUTY REGISTRAR 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


